pe 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ; 1830 
ಮಾನ್ಯ ಸದಸ್ಯರ ಹೆಸರು : ಶ್ರೀ ಸೂರಜ್‌ ರೇವಣ್ಣ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 
ಉತ್ತರಿಸುವವರು : ಮಾನ್ಯ ಗಣಿ ಮತ್ತು ಭೂ ವಿಜ್ಞಾನ, ಮಹಿಳಾ ಮತ್ತು ಮಕ್ಕಳ 


ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರೀಕರ 
" ಸಬಲೀಕರಣ ಸಚಿವರು 
ಉತ್ತರಿಸಬೇಕಾದ ದಿನಾಂಕ : 15.03.2022 


ಪ್ರತ್ನ ಉತ್ತರ 
ಹಾಸನ ಜಿಲ್ಲೆಯಲ್ಲಿ ಎಷ್ಟು ಜನ ಬೀದಿ ವ್ಯಾಪಾರದ | ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಉದ್ಯಮದಲ್ಲಿ ಕೊಡಗಿಸಿಕೊಂಡಿರುತ್ತಾರೆ; | ಇಲಾಖೆಯಲ್ಲಿ ನಿರ್ವಹಿಸುತ್ತಿಲ್ಲ. 


(ತಾಲ್ಲೂಕುವಾರು ಸಂಪೂರ್ಣ ಮಾಹಿತಿ ನೀಡುವುದು) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 
ಸಂವೃದ್ಧಿ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಯ 
ವ್ಯಾಪ್ತಿಯಲ್ಲಿ ರಸ್ತೆ ಬದಿ ವ್ಯಾಪಾರ ಉದ್ಯಮದಲ್ಲಿ 
ತೊಡಗಿಸಿಕೊಂಡಿರುವ ಎಷ್ಟು ಜನ ವ್ಯಾಪಾರಸ್ಥರನ್ನು 
2021-22ನೇ ಸಾಲಿನಲ್ಲಿ ಫಲಾನುಭವಿಗಳಾಗಿ ಆಯ್ಕೆ 
ಮಾಡಲಾಗಿದೆ; (ತಾಲ್ಲೂಕುವಾರು ಸಂಪೂರ್ಣ 
ಮಾಹಿತಿ ನೀಡುವುದು) 


ಹಾಸನ ಜಿಲ್ಲೆಯಲ್ಲಿ ಹೆಚ್ಚಿನ: ಸಂಖ್ಯೆಯಲ್ಲಿ ರಸ್ತೆ ಬದಿ 
ವ್ಯಾಪಾರದಲ್ಲಿ ತೊಡಗಿಸಿಕೊಂಡಿದ್ದು, 2021-22ನೇ 
ಸಾಲಿನಲ್ಲಿ ಮೇಲ್ಕಂಡ ಸಂವೃದ್ಧಿ ಯೋಜನೆಯಡಿ 
ಸಾಲ ಸೌಲಭ್ಯ ನೀಡಲು ಅತಿ ಕಡಿಮೆ 
ಫಲಾನುಭವಿಗಳನ್ನು ಗುರುತಿಸಲಾಗಿದ್ದು, 
ಫಲಾನುಭವಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಸರ್ಕಾರ 
ಯಾವ ಕ್ರಮ ತೆಗೆದುಕೊಂಡಿದೆ; (ತಾಲ್ಲೂಕುವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


2021-22ನೇ ಸಾಲಿನಲ್ಲಿ 
ಯೋಜನೆಗೆ ಸರ್ಕಾರದಿಂದ 
ಒದಗಿಸಿರುವುದಿಲ್ಲ. 


ಉಪ ಪ್ರಶ್ನೆ 'ಆ' ಗೆ ನೀಡಿರುವ ಉತ್ತರ 


ಮತ್ತು 
- ದಿಂದಾಗಿ ಉದ್ಭವಿಸುವುದಿಲ್ಲ. 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ 
ಸಂವೃದ್ಧಿ ಯೋಜನೆಯ ಅಡಿಯಲ್ಲಿ ರಾಜ್ಯದ 
ವ್ಯಾಪ್ತಿಯಲ್ಲಿ ರಸ್ತೆ ಬದಿ ವ್ಯಾಪಾರದ ಉದ್ಯಮದಲ್ಲಿ 
ತೊಡಗಿಸಿಕೊಂಡಿರುವ ಎಷ್ಟು ಜನ' ವ್ಯಾಪಾರಸ್ಥರನ್ನು 
2021-22ನೇ ಸಾಲಿನಲ್ಲಿ ಫಲಾನುಭವಿಗಳಾಗಿ ಆಯ್ಕೆ 
ಮಾಡಲಾಗಿದೆ? (ವಿಧಾನಸಭಾ | ಕ್ಷೇತ್ರವಾರು 
ಸಂಪೂರ್ಣ ಮಾಹಿತಿ ನೀಡುವುದು) 


ಮಮಇಣ4/ಮಲಅನಿ/2022 
ರ ಗಿರ 
(ಹಾಲಿಪ್ರ ಬಸಪ್ಪ ಆಚಾರ್‌) 
ಮಾನ್ಯ ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ ಹಾಗೂ 
ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


